ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ಶಾಹೀನ ಸಂಸ್ಥೆಯ ದೇಶದ್ರೋಹ 


ಪ್ರಕರಣದ ಬಗ್ಗೆ 
ಶ್ರೀಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು): 
677 (946) ಮಾನ್ಯ ಗೃಹ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ - 


ಬೀದರ್‌ ಜಿಲ್ಲೆಯಲ್ಲಿರುವ ಶಾಹೀನ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ನಾಟಕ ಪ್ರದರ್ಶನಕ್ಕೆ ಹಾಕಲಾದ 
ದೇಶದ್ರೋಹ ಪ್ರಕರಣ ಸರಿಯೇ; ಸರಿಯಿದ್ದರೆ ಅದು ಹೇಗೆ; ಒಂದು ವೇಳೆ ತಪ್ಪು ಪ್ರಕರಣ ಪೋಲಿಸರಿಂದ 
ದಾಖಲಿಸಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರದ ಕ್ರಮವೇನು? 


